ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 853(943) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಷಯ: ಛಾವಣಿ ತೋಟಗಾರಿಕೆಯನ್ನು ಅಭಿವೃದ್ಧಿಗೊಳಿಸುವ ಕುರಿತು 


(ಅ) ಮಹಾನಗರ ಪ್ರದೇಶಗಳಲ್ಲಿ ಛಾವಣಿ ತೋಟಗಾರಿಕೆಯನ್ನು ಅಭಿವೃದ್ಧಿಗೊಳಿಸಲು 
ಸರ್ಕಾರದ ಕ್ರಮಗಳೇನು; 


(ಆ) ಛಾವಣಿ ತೋಟಗಾರಿಕೆ ಆರ್ಥಿಕತೆ ಬಗ್ಗೆ ಆಸಕ್ತಿಯನ್ನು ನಾಗರಿಕರಿಗೆ ತಿಳಿಸಲು ಸರ್ಕಾರ 
ಸಂಬಂಧಿ ನಗರಗಳಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ; 


(ಇ) ಆಯುಷ್‌ ಇಲಾಖೆಯ ಸಹಯೋಗದಿಂದ ಔಷಧಿಯುಕ ಗಿಡಗಳನ್ನು ಛಾವಣಿಯ ಮೇಲೆ 
ಬೆಳೆಸುವ ಪದ್ದತಿಯನ್ನು ಆರಂಭಿಸಲು ಸರ್ಕಾರದ ಕ್ರಮಗಳೇನು? 


